ಕರ್ನಾಟಕ ವಿಧಾನ ಪರಿಷತ್ತು 


141 


ಶ್ರೀ ಚಿದಾನಂದ್‌ ಎಂ.ಗೌಡ (ಪದವೀಧರ ಕ್ಷೇತ್ರ) 


ಉತ್ತರಿಸುವ ಸಚವರು 


ಮಾನ್ಯ ಉಪಮುಖ್ಯಮಂತ್ರಿಗಳು (ಉನ್ನತ ಶಿಕ್ಷಣ) "' 


ಉತ್ತರಿಸಬೇಕಾದ ದಿನಾಂಕ 01.02.2021 
ಪ್‌ ಉತ್ತರ 
(ಅ) | ರಾಜ್ಯದಲ್ಲಿ ಅನುದಾನ ರಹಿತ ಶಿಕ್ಷಣ ರಾಜ್ಯದಲ್ಲಿ ಅನುದಾನ ರಹಿತ ಪದವಿ ಶಿಕ್ಷಣ ಸಂಸ್ಥೆಗಳಲ್ಲಿ. ಅಂದಾಜು 
ಸಂಸ್ಥೆಗಳಲ್ಲಿ ಕರ್ತವ್ಯ | 43,898 ಉಪನ್ಯಾಸಕರು ಮತ್ತು 86475 ಬೋಧಕೇತರ ನೌಕರರ 
ನಿರ್ವಹಿಸುತ್ತಿರುವ ಪದವಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. 


ಉಪನ್ಯಾಸಕರು ಮತ್ತು ಬೋಧಕೇತರ 
ನೌಕರರ ಸಂಖ್ಯೆ ಎಷ್ಟು ' 


(ಆ) | ಕೋವಿಡ್‌-19ರ ಸಂದರ್ಭದಲ್ಲಿ 
ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳ 
ಶಿಕ್ಷಕರು, ನೌಕರರು ಬಹಳಷ್ಟು 
ಸಂಕಪ್ಪಕ್ಕೆ ಒಳಗಾಗಿರುವುದು 


ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


ಬಂದಿರುವುದಿಲ್ಲ. 


(ಇ) | ಅನುದಾನ ರಹಿತ ಕ್ಷಣ ಸಂಸ್ಥೆಗಳ 


ಶಿಕ್ಷಕರು ಮತ್ತು ಸಂಕಷ್ಟದಿಂದ 
ಶೈಕ್ಷಣಿಕ ಚಟುವಟಿಕೆಗೆ 
ತೊಂದರೆಯಾಗಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


ಬಂದಿರುವುದಿಲ್ಲ. 


ಅನುದಾನ ರಹಿತ ಶಿಕ್ಷಣ ಸ] 
ಶಿಕ್ಷಕರು ಮತ್ತು ನೌಕರರಿಗೆ ಸರ್ಕಾರ 
ಯಾವುದಾದರೂ ವಿಶೇಷ ಪ್ಯಾಕೇಜ್‌ 
ನೀಡುವ ಚಿಂತನೆ ಇದೆಯೇ; 
(ಮಾಹಿತಿ ನೀಡುವುದು) 


(ಈ) 


ಇಂತಹ ಯಾವುದೇ ಪ್ರಸ್ತಾವನೆ ಸರ್ಕಾರದ ಮುಂದೆ ಇರುವುದಿಲ್ಲ. 


ಸಂಖ್ಯೆ: ಇಡಿ 41 ಯುಎನ್‌ಇ 2021 


(ಡಾ: ಅಶ್ವ ರಾಯಣ ಸಿ.ಎನ್‌.) 
ಉಪ ಮುಖ್ಯಮಂತ್ರಿಗಳು 
(ಉನ್ನತ ಶಿಕ್ಷಣ, ಐಟಿ ಬಿಟಿ, ವಿಜ್ಞಾನ ಮತ್ತು 
ತಂತ್ರಜ್ಞಾನ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು 


ಜೀವನೋಪಾಯ ಇಲಾಖೆ) 


